ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


1402 (1163) 

ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸಫಳೀಯ ಸಂಸ್ಥೆಗಳ ಕ್ಷೇತ) 

16.03.2027 


ನಗರಾಭಿವೃದ್ಧಿ ಸಚಿವರು 


ಪ್ರಶ್ನೆ ಉತ್ತರ 

ಅ) | ಮೈಸೂರಿನ ಪ್ರಸಿದ್ದ ಚಾಮರಾಜ ಜೋಡಿ| ಹೌದು. 
ರಸ್ತೆಯ ಇಕ್ಕೆಲಗಳಲ್ಲಿ ಹರಿಯುವ ತೆರೆದ 
ದೊಡ್ಡ ಚರಂಡಿಯಲ್ಲಿ ಕಸಕಡ್ಡಿ ತ್ಯಾಜ್ಯ ಚಾಮರಾಜ ಜೋಡಿ ರಸ್ತೆಯ ಇಕ್ಕೆಲಗಳಲ್ಲಿ 
ತುಂಬಿರುವುದು ಸರ್ಕಾರದ ಗಮನಕ್ಕೆ! ಹರಿಯುವ ತೆರೆದ ದೊಡ್ಡ ಚರಂಡಿಯಲ್ಲಿ 
ಬಂದಿದೆಯೇ? ಇದರಿಂದ ಕೊಳಚೆ ನೀರು।| ಪ್ರತಿ ವರ್ಷವು ಹೂಳು ತೆಗೆದು 
ಸರಾಗವಾಗಿ ಹರಿಯದೆ ಕಲುಷಿತ ಸ್ವಚ್ಛಗೊಳಿಸಲು ಕುಮ ವಹಿಸಲಾಗುತ್ತಿದೆ. 
ವಾತಾವರಣ ಉಂಟಾಗಿರುವುದು 
ಸರ್ಕಾರದ ಗಮನಕೆೆ ಬಂದಿದೆಯೇ? 

ಆ) | ಈ ಮೋರಿಯನ್ನು ಸ್ವಜ್ನಗೊಳಿಸಿ, ತೆರೆದ! ಚಾಮರಾಜ ಜೋಡಿ ರಸ್ತೆಯ ದೊಡ್ಡ ಮಳೆ 


ಮೋರಿಯ ಮೇಲೆ ತಂತಿ ಜಾಲರಿ 
ಅಳವಡಿಸಿ, ಯಾರೂ ಕಸಕಡ್ಡಿ 
ತ್ಯಾಜ್ಯವನ್ನು ಚರಂಡಿಗೆ ಸುರಿಯದಂತೆ 
ಕುಮ ಜರುಗಿಸಲಾಗುವುದೇ? | 


ನೀರು ಚರಂಡಿಯಲ್ಲಿ ಪ್ರತಿ ವರ್ಷವು ಹೂಳು 
ತೆಗೆದು ಸ್ವಚ್ಛ್‌ಗೊಳಿಸಲಾಗುತ್ತಿದೆ ಹಾಗೂ 
ತೆರೆದ ಚರಂಡಿಯಲ್ಲಿ ಕಸಕಡ್ಡಿ ತ್ಯಾಜ್ಯ 
ತುಂಬುವುದನ್ನು ತಡೆಗಟ್ಟಿಲು 
ಮಹಾತ್ಮಗಾಂಧಿ ನಗರ ವಿಕಾಸ: 
ಯೋಜನೆಯಡಿಯಲ್ಲಿ ವಾರ್ಡ್‌ ನಂ. 23 ರಲ್ಲಿ 
ಚರಂಡಿ ನಿರ್ಮಾಣ ಹಾಗೂ ಶಾಂತಲ 
ಚಿತ್ರಮಂದಿರ. ಪಕ್ಕದಲ್ಲಿ ಮಳೆ ವೀರು 


ಚರಂಡಿಗೆ ಗಿಲ್‌ ಅಳವಡಿಸುವ 
ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. - 
ವಾರ್ಡ್‌ ಸಂಖ್ಯೆ 51 ಠ ವ್ಯಾಪ್ತಿಯ 


ಚೆಲುವಾಂಬ ಅಗ್ರಹಾರ ರಸ್ತೆಯಿಂದ ಗನ್‌ 
ಹೌಸ್‌ ವೃತ್ತದವರೆಗೆ ಮಳೆ ನೀರಿನ ದೊಡ್ಡ 
ಚರಂಡಿಗೆ ಗಿಲ್‌ "ಅಳವಡಿಸುವ 
ಕಾಮಗಾರಿಯನ್ನು ಮುಂದಿನ ಹಂತದಲ್ಲಿ 
ಕೈಗೊಳ್ಳಲು ಉದ್ದೇಶಿಸಲಾಗಿದೆ. 


ನಲಇ 39 ಎಸಿಎಂ 2021 (ಇ) 


ನ ಸಚಿವರು 


